ಕರ್ನಾಟಿಕ ವಿಧಾನ ಪರಿಷತ್ತು 


1 [ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


172 


28 [ಸಡಸ್ಯರ ಹೆಸರು 


ಶ್ರೀ ಎಂ.ಎ.ಗೋಪಾಲಸ್ವಾಮಿ 
(ಸೈಳೀಯ ಸಂಸ್ಥೆಗಳ ಕ್ಷೇತು 


3 | ಉತ್ತರಿಸಬೇಕಾದ ದಿನಾಂಕ 


22.09.2021 


4 [ಉತ್ತರಿಸುವ ಸಚಿವರು 


ಕಂದಾಯ ಸಚಿವರು 


ಪ್ರಶ್ನೆ 


ಉತ್ತರ 


ಕಳೆದ 3 ವರ್ಷಗಳಿಂದ ಹಾಸನ 
ಜಿಲ್ಲೆಯಲ್ಲಿ ಪೋಡಿಗಾಗಿ ಸಲ್ಲಿಕೆ 
ಯಾಗಿರುವ: ಅರ್ಜಿ -ಗಳೆಷ್ಟು;. ಇದರಲ್ಲಿ 
ಎಷ್ಟು ಅರ್ಜಿಗಳನ್ನು ವಿಲೇವಾರಿ 
ಮಾಡಲಾಗಿದೆ; ಬಾಕಿ ಇರುವ ಅರ್ಜಿ 
ಗಳೆಷ್ಟು; ಬಾಕಿ ಇರುವ ಅರ್ಜಿಗಳನ್ನು 
ಯಾವಾಗ ವಿಲೇ ಮಾಡಲಾಗುವುದು; 
(ಹೋಬಳಿವಾರು ಮತ್ತು 
ತಾಲ್ಲೂಕುವಾರು ವಿವರ ನೀಡುವುದು) 


ಕಳೆದ 3 ವರ್ಷಗಳಿಂದ ಹಾಸನ ಜಿಲ್ಲೆಯಲ್ಲಿ ತತ್ಕಾಲ್‌ ಪೋಡಿಗಾಗಿ 
ಸಲ್ಲಿಕೆಯಾಗಿರುವ ಅರ್ಜಿಗಳ ಪ್ರಗತಿ ವಿವರವನ್ನು ಅನುಬಂಧ 
ದಲ್ಲಿ ನೀಡಿದೆ. 


ಆ) 


ಪೋಡಿಗಾಗಿ ಸಲ್ಲಿಕೆಯಾಗುವ ಅರ್ಜಿ 
ಗಳನ್ನು ಇತ್ಯರ್ಥಪಡಿಸಲು ಕಾಲಮಿತಿ 
ಇದೆಯೇ ಕಾಲಮಿತಿಯೊಳಗೆ ಅರ್ಜಿ 
ಗಳನ್ನು ವಿಲೇವಾರಿ ಮಾಡದ ಎಷ್ಟು 
ಜನ ಅಧಿಕಾರಿಗಳ ವಿರುದ್ಧ ಸಿ.ಸಿ.ಎ. 
ನಿಯಮಾವಳಿ ಅನ್ವಯ ಕುಮ 
ಕೈಗೊಳ್ಳಲಾಗಿದೆ; 


ಭೂಮಾಪನ ಇಲಾಖೆಯ ದಿನಾ೦ಕ 16-4-2009 ರ ಸುತ್ತೋಲೆಯ 
ಪ್ರಕಾರ ತತ್ಕಾಲ್‌ ಪೋಡಿಗಾಗಿ ಸಲ್ಲಿಕೆಯಾಗುವ ಅರ್ಜಿಗಳು 
ನಿಯಮಾನುಸಾರ ಅಳತೆಗೆ ಯೋಗ್ಯವಿದ್ದಲ್ಲಿ ಅಂತಹ 
ಪ್ರಕರಣಗಳನ್ನು 30 ದಿನಗಳಲ್ಲಿ ಇತ್ಯರ್ಥಪಡಿಸಲು ಕಾಲಮಿತಿ 
ನಿಗದಿಪಡಿಸಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಅಳತೆ ಪ್ರಕರಣಗಳ 
ವಿಲೇವಾರಿ ವಿಳಂಬ ಮಾಡಿರುವ ಮತ್ತು ಕಡಿಮೆ ಪ್ರಗತಿ 
ಸಾಧಿಸಿರುವ ಕುರಿತು 23 ಜನ ಅಧಿಕಾರಿ! ಸಿಬ್ಬಂದಿಗಳ ವಿರುದ್ಧ 
ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. 


ಇ) 


ಬಾಕಿ ಇರುವ 
ತ್ವರಿತಗತಿಯಲ್ಲಿ 
ವಿಲೇವಾರಿ ಮಾಡಲು ಯಾವ 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ? 
(ಹಾಸನ: ಜಿಲ್ಲೆಯಲ್ಲಿರುವ ಪೋಡಿ 
ಮುಕ್ತ ಗ್ರಾಮಗಳ ವಿವರ ನೀಡುವುದು) 


ಪೋಡಿಗಾಗಿ 
ಅರ್ಜಿಗಳನ್ನು 


ತತ್ಕಾಲ್‌ ಪೋಡಿ, ಅರ್ಜಿಗಳ ತ್ವರಿತ ವಿಲೇವಾರಿಗೆ ಸರ್ಕಾರ 
ಕೈಗೊಂಡ ಕ್ರಮಗಳು 

1 ಭೂಮಾಪನ ಇಲಾಖೆಯಲ್ಲಿ ಅಳತೆ ಕೋರಿ ಸ್ಮೀಕೃತವಾಗುವ 
ಎಲ್ಲಾ ಅರ್ಜಿಗಳನ್ನು ಮೋಜಿಣಿ ತಂತ್ರಾಂಶದ ಮುಖಾಂತರ 
ಆನ್‌ಲೈನ್‌ನಲ್ಲಿ ಸ್ಲೀಕರಿಸಲಾಗುತ್ತಿದ್ಡ ತಂತ್ರಾಂಶದ ಪ್ರತಿ 
ಹಂತದಲ್ಲಿಯೂ ೯॥೯೦(ಸರದಿ ಸಾಲಿನಂತೆ) ಅಳವಡಿಸಲಾಗಿದೆ. 
ಪ್ರಕರಣವು ಅಳತೆಗೆ ಯೋಗ್ಯವಾಗಿದ್ದಲ್ಲಿ ೯।೯೦(ಸರದಿ 
ಸಾಲಿನಂತೆ ಅಳತೆಗಾಗಿ ಭೂಮಾಪಕರಿಗೆ ತಂತ್ರಾಂಶದ 
ಮೂಲಕ ಆನ್‌ಲೈನ್‌ನಲ್ಲಿ ವಿತರಿಸಲಾಗುತ್ತಿದೆ. ಅಳತೆ ನಂತರ 
ಆನ್‌ಲೈನ್‌ನಲ್ಲಿ ಕಡತಗಳನ್ನು ಅಪ್‌ಲೋಡ್‌ ಮಾಡಲು 
ಹಾಗೂ ಅಪ್‌ಲೋಡ್‌ ಮಾಡಿರುವ ಕಡತಗಳ ಪರಿಶೀಲನೆ 
ಮತ್ತು ಅನುಮೋದನೆಯನ್ನು ಸಹ ಆನ್‌ಲೈನ್‌ನಲ್ಲೇ 
ನಿರ್ವಹಿಸಲಾಗುತ್ತಿದೆ. ತಂತ್ರಾಂಶದ ಮುಖಾಂತರ, 


13 


2 


4 


) 


ಪ್ರಕರಣಗಳ ವಿಲೆವಾರಿಯಲ್ಲಿ ಯಾವುದೇ ವಿಳಂಬಕ್ಕೆ 
ಅವಕಾಶವಿಲ್ಲದಂತೆ ಕ್ರಮವಹಿಸಲಾಗುತ್ತಿದೆ. 4 
ಕಂದಾಯ ಇಲಾಖೆಯಿಂದ ಪಹಣಿ ತಿದ್ದುಪಡಿ ಕುರಿತು 
ಕಂದಾಯ ಅದಾಲತ್‌ ಗಳನ್ನು ನಡೆಸಲಾಗುತ್ತಿದೆ. § 


ಕಾಲಕಾಲಕ್ಕೆ” ವಿಡಿಯೋ"'ಸಂವಾದ'`'ಮತ್ತು ವಿಭಾಗವಾರು 


ಅಧಿಕಾರಿಗಳ ಸಭೆ ನಡೆಸಿ ಪ್ರಗತಿ ಪರಿಶೀಲನೆ ಮಾಡಿ ಹೆಚ್ಚಿನ 
ಪ್ರಗತಿ ಸಾಧಿಸಲು ಸೂಕ್ತ ಮಾರ್ಗದರ್ಶನ ಮತ್ತು ಅಗತ್ಯ 
ಸೂಚನೆ ನೀಡಲಾಗುತ್ತಿದೆ. 

ಹೆಚ್ಚಿನ ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕುಗಳಿಗೆ ಕಡಿಮೆ 
ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕಿನಿಂದ ಭೂಮಾಪಕ 
ರನ್ನು ನಿಯೋಜನೆ ಮಾಡಿ ಪ್ರಕರಣಗಳನ್ನು ವಿಲೇಗೊಳಿಸಲು 
ಕ್ರಮ ಕೈಗೊಳಲಾಗುತ್ತಿದೆ. 

119, ತತ್ಕಾಲ್‌ ಪೋಡಿ ಇತ್ಯಾದಿ ಪ್ರಕರಣಗಳು ಹೆಚ್ಚಿನ ಸಂಖ್ಯೆ 
ಯಲ್ಲಿ ಬಾಕಿಯಿರುವುದನ್ನು ಗಮನಿಸಿ, ಹೆಚ್ಚುವರಿಯಾಗಿ 
2೫72 ಪರವಾನಗಿ ಭೂಮಾಪಕರ ಆಯ್ಕೆ ಕುರಿತು ಅರ್ಜಿ 
ಗಳನ್ನು ಆಹ್ಮಾನಿಸಿದ್ದು, ಪರೀಕ್ಷೆಯನ್ನು ನಡೆಸಿ, ಜಿಲ್ಲಾವಾರು 
ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ ತರಬೇತಿ ನಂತರ 
ಉತ್ತೀರ್ಣವಾದ 820 ಜನ ಪರವಾನಗಿ ಭೂಮಾಪಕರನ್ನು 
ದಿನಾಂಕ 3-9-2021 ರಂದು C€ಂಟಗsellin್ರg ಮೂಲಕ ಸ್ಮಳ 
ನಿಯುಕ್ತಿಗೊಳಿಸಲಾಗಿದೆ. ಮಾಹೆ ಸಷ್ಟೆಂಬರ್‌-20201 ರ 
ಅಂತ್ಯಕ್ಥೆ ಎಲ್ಲಾ ಆಯ್ಕೆಗೊಂಡ ಪರವಾನಗಿ 
ಭೂಮಾಪಕರುಗಳು ರಾಜ್ಯದ ವಿವಿಧ ನಿಯೋಜಿತ ತಾಲ್ಲೂಕು 


ಗಳಿಗೆ ಕಾರ್ಯ ನಿರ್ವಹಿಸಲಿದ್ದಾರೆ. 
ಇದರಿಂದ ಬಾಕಿ ಪ್ರಕರಣಗಳನ್ನು ಶೀಘ್ರವಾಗಿ ವಿಲೇವಾರಿ 
ಮಾಡಲು ಸಾಧ್ಯವಾಗುತ್ತದೆ 
ಹಾಸನ ಜಿಲ್ಲೆಯಲ್ಲಿರುವ ಪೋಡಿ ಮುಕ ಯೋಜನೆಯಡಿ 
ಅಳತೆ ಪೂರ್ಣಗೊಂಡ ಗ್ರಾಮಗಳ ವಿವರ 
ಅಳತೆ 
ಪತ್ರ | ಜಿಲ್ಲೆ ತಾಲ್ಲೂಕು ಪೂರ್ಣಗೊಂಡ 
ಗ್ರಾಮಗಳ ಸಂಖ್ಯೆ 
1 | ಹಾಸನ | ಆಲೂರು 264 
2 | ಹಾಸನ ("ಅರಕಲಗೋಡು 173 
3 {ಹಾಸನ | ಬೇಲೂರು 220 
4 ಹಾಸನ | ಅರಸೀಕೆರೆ 159 
5 | ಹಾಸ ಚನ್ನರಾಯಪಟ್ಟಣ 84 
6 | ಹಾಸನ | ಹೊಳೆನರಸೀಪುರ 98 
7 | ಹಾಸಸ | ಹಾಸನ 73 
8 | ಹಾಸನ | ಸಕಲೇಶಪುರ 142 
ಒಟ್ಟು 1213 


ಹಾಸನ ಜಿಲ್ಲೆಯ ಒಟ್ಟು 2585 ಗ್ರಾಮಗಳಲ್ಲಿ 1213 ಗ್ರಾಮ 
ಗಳನ್ನು ಪೋಡಿ ಮುಕ್ತ ಯೋಜನೆಯಡಿ ಆಯ್ಕೆ ಮಾಡಿಕೊಂಡು 
ಅಳತೆ ಪೂರೈಸಲಾಗಿದೆ." ಉಳಿದಂತೆ ಎಲ್ಲಾ ಗ್ರಾಮಗಳನ್ನು 
ಜಿಲ್ಲೆಯಲ್ಲಿ ಸಾರ್ವಜನಿಕರು ದೈನಂದಿನ ಅಳತೆ ಕಾರ್ಯಗಳಿಗೆ 
ಆದ್ಯತೆ ನೀಡಿ ಸದರಿ ಕಾರ್ಯಗಳನ್ನು ಪೂರೈಸಲು ಅವಶ್ಯಕವಾದ 
ಭೂಮಾಪಕರನ್ನು ಹೊರತುಪಡಿಸಿ ಉಳಿದ ಭೂಮಾಪಕರು 
ಗಳನ್ನು ಬಳಸಿಕೊಂಡು ವಿಧಾನಸಭಾ ಕ್ಲೇತವಾರು ಗ್ರಾಮಗಳನ್ನು 
ಹಂತ ಹಂತವಾಗಿ ಕನಿಷ್ಠ 10 ಗ್ರಾಮಗಳನ್ನು ಅಳತೆಗೆ ಆಯ್ಕೆ 
ಮಾಡಿಕೊಂಡು ಪೋಡಿ ಮುಕ್ತ ಗ್ರಾಮ ಯೋಜನೆಯನ್ನು 
ಅನುಷ್ಠಾನಗೊಳಿಸಲಾಗುತ್ತಿದೆ. 


158 


2021 


ಆಜಿ 
°c pe ನ್‌ 
(ಆರ್‌.ಅಶೋಕ) 
ಕಂದಾಯ ಸಚಿವರು 


ಅನುಬಂಧ LCQ--1172 | 

ಕಳೆದ 3 ವರ್ಷಗಳಿಂದ (2019-2022)ಹಾಸನ ಜಿಲ್ಲೆಯಲ್ಲಿ ಫೋಡಿಗಾಗಿ ಸಲ್ಲಿಕೆಯಾಗಿರುವ 
[ ಅರ್ಜಿಗಳ ಪ್ರಗತಿ 

ಕೆಂದಾಯ | ಭೂಮಾಪನ 

ಕ್ರ| ಜಿಲ್ಲೆ| ಪ್ರಾಶಿಲು |ಸೀಕೃತಿ ಒಟ್ಟು | ವಿಲೇ | ಬೌ | ಶಾಖೆಯಲ್ಲಿ | ಶಾಖೆಯಲ್ಲಿ. 
ಬಾಕಿ ಬಾಕಿ 
1 | ಹಾಸನ | ಸಕಲೇಶಪುರ 221 689 | 630 | 250 134 146 
2] ಹಾಸನ ಚೇಲೂರು 223 [1176 | 1097 | 302 63 239 
3 | ಹಾಸನ ಅರಸಿತೆರೆ 435 | 220 | 1991 | 669 357 312 
4 | ಹಾಸನ ಹಾಸನ 716 | 4026 | 2952 [1850 872 978 
5 | ಹಾಸನ ಆಲೂರು 108 | 504 | 424 | 166 71 117 
| 61 ಹಾಸನ | ಅರಕಲಗೂಡು 272 | 1370 | 1331 | 311 98 213 
7 | ಹಾಸನ | ಹೊಳೆನರಸೀಪುರ | 27 | 1294] 1235 | 330 102 228 
8 | ಹಾಸನ ಚನ್ನರಾಯಪಟ್ಟಣ | 769 | 5448 | 4749 | 1468 427 1041 
A 3079 | 16728 | 14409 | 5398 | 2124 3274 


